


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ (ಆಶ್ಚಯುಜ ೭, ಶಕ ವರ್ಷ ೧೯೩೮) | ಸಂಚಿಕೆ ೩೯ 
Volume 151 Bengaluru, Thursday, September 29, 2016 (Aashwayuja 7, Shaka Varsha 1938) | Issue 39 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


IN THE COURT OF THE XXVIII CITY CIVIL JUDGE, MAYO HALL UNIT, BENGALURU 
P & S.C. NO.25028 OF 2016 


In the matter of the Last Will and Testament of MRS. IRIS BURROWS : deceased. 


MR. LANCELOT JOSEPH BAPTISTE ಸ PETITIONER 
Aged about 61 years, son of the late 

Mr. Walter Terrance Baptiste 

Residing at No. 201, 2nd Floor, Peace Ville, 

No. 9/3, Ahmed Sait Road, Fraser Town, 

Bengaluru-560 005. 


V/S 


NONE ವ RESPONDENT 


NOTICE 


Whereas the petitioner above named has made an application for grant of probate of the will annexed to his application said 
to have been executed by deceased Mrs. Iris Burrows who died on the 2nd day of May, 2016 and whose fixed place of abode was No. 
001, Ground Floor, Peace Ville, No. 9, Ahmed Sait Road, Fraser Town, Bengaluru-560 005. 


Be it known that no caveat has been entered and that the siad petition is posted for hearing on the 22nd day of October, 
2016, and all persons caliming to have any interest in the estate of the decesased may appear and contest the proceedings before the 


grant of probate of the will annexed to the application. 
Given under my had and seal of this court, this 15th day of September, 2016. 
By Order of the Court, 


Assistr Registratr 
PD-47 City Ciivl Court 
SC-05 Bengaluru 


(೧೦೪೭) 


೧೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 





ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ 
ಅಧಿಸೂಚನೆ ಸಂಖ್ಯೆಃ 5/2016, ದಿನಾಂಕಃ 07.09.2016. 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 22.10.2016 ಸಂಜೆ 5-00 ಗಂಟೆ. 
ವಿಷಯ:- ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಜವಾನರ ಹುದ್ದೆಯ ನೇಮಕಾತಿ ಬಗ್ಗೆಃ- 
ಉಲ್ಲೇಖ:- 1 ಸರ್ಕಾರಿ ಆದೇಶ ಸಂಖ್ಯೆ ಲಾ 155 ಎಲ್‌ಎಸಿ 209, ದಿ: 03.02.2010 


ಫ್ರಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ: LCA 11/64/2009, 
dated: 18.03.2010. 


3. ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ 
(ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ನಿಯಮ, 1982. 


4. ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) 
ನಿಯಮ, 2007. 


5 ಈ ಕಛೇರಿ ಅಧಿಸೂಚನೆ ಸಂಖ್ಯೆ 2/2010, ದಿ: 25.05.2010. 


6. ಈ ಕಛೇರಿ ಟಿಪ್ಪಣಿ ದಿನಾಂಕ: 08.08.2016 ಮತ್ತು 07.09.2016 ರ ಮೇಲಿನ ಆದೇಶ. 


ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಉಲ್ಲೇಖ-1 ಮತ್ತು 2ರ ಮುಖಾಂತರ ನೇರ ನೇಮಕಾತಿಗಾಗಿ ಅನುಮತಿಸಲಾಗಿದ್ದ ಹುದ್ದೆಗಳ ಪೈಕಿ 
ಉಲ್ಲೇಖ-5ರ ಅಧಿಸೂಚನೆ ಮುಖಾಂತರ ತುಂಬಲಾಗದ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ನಿಗಧಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಅಥವಾ ಗಣಕೀಕೃತ 
ಅರ್ಜಿಯನ್ನು ರಚಿಸಿಕೊಂಡು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ 
ದಿನಾಂಕಃ 22.10.2016 ರಂದು ಸಂಜೆ 5.00 ಗಂಟೆ ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 
೧೨. ೧ಎ 
ಎ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇಃ08/ಸೇನೆನಿ/1995, ದಿನಾಂಕ:20.06.1995 
ಬಿ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ153/ಸೇನೆನಿ/2007, ದಿನಾಂಕ:04.01.2008 
ಸಿ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಐಃ128/ಸೇನೆನಿ/2008, ದಿನಾಂಕ:01.08.2009 
ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ ವರ್ಗೀಕರಣವನ್ನು ಈ ಕೆಳಕಂಡಂತೆ ವರ್ಗೀಕರಿಸಲಾಗಿದೆ. 


ಜವಾನರು: ಹುದ್ದೆಗಳ ಸಂಖ್ಯೆ : 01 


























ಕ 
ವ್‌ 
ಮೀಸಲಾತಿ ವರ್ಗೀಕರಣ ಹುದ್ದೆಗಳ ಸಂಖ್ಯೆ 
ಸಂ. 
1 ಪರಿಶಿಷ್ಟ ಜಾತಿ (ಗ್ರಾಮೀಣ) 01 
ಒಟ್ಟು 01 ಹುದೆ 
[a] 
ಶೈಕ್ಷಣಿಕ ವಿದ್ದಾರ್ಹತೆ 
ಎ ಸ್ರ 
ಜವಾನರ ಹುದೆ: 
ಮ: 


1. 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
2. ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕು. 


ಆಯ್ಕೆ ವಿಧಾನ: 
ಜವಾನರ ಹುದ್ದೆಗೆ 7ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಟ ಅಂಕಗಳ ಅರ್ಹತೆಯ ಆಧಾರದ ಅನ್ವಯ 01 ಹುದ್ದೆಗೆ 10ರ ಅನುಪಾತದಲ್ಲಿ 
ಅಭ್ಯರ್ಥಿಗಳನ್ನು ಸಂದರ್ಶನದ ಪ್ರಕ್ರಿಯೆಗೆ ತೊಡಗಿಸಲಾಗುವುದು ಹಾಗೂ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 


ಗ್ಯ 
ಪರಿವೀಕಣಾ ಅವಧಿ 

ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ, ಪರಿವೀಕ್ಷಣಾ ನಿಯಮ, 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 

ಅವಧಿಯಲ್ಲಿರತಕ್ಕದ್ದು, ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 


ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೪೯ 





ಪಿಂಚಣಿ ಸೌಲಭ್ಯ 


ಸರ್ಕಾರದ ಆದೇಶ ಸಂಖ್ಯೆ: ಎಫ್‌.ಡಿ. (ಎಸ್‌.ಪಿ.ಎಲ್‌)/04/ಪಿ.ಇ.ಟಿ/2005, ದಿನಾಂಕ: 31.03.2006 ರಂತೆ ಅನ್ವಯಿಸುವುದು. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 





ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ 


ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 


ವೇತನ ಶ್ರೇಣಿ 








ಜವಾನರು ಸ 9600-200-12000-250-13000-300-14200-350-14550 ಮತ್ತು ಇತರೆ ಭತ್ಯೆಗಳು 











ವಯೋಮಿತಿ:- 


ಕನಿಷ್ಟ 18 ವರ್ಷಗಳು 
ಗರಿಷ್ಟ ಕ 





ಪರಿಶಿಷ್ಟ ಜಾತಿ 40 ವರ್ಷ 














1. ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 


2. ಸರ್ಕಾರಿ ಸೇವೆಯಲ್ಲಿರುವವರಿಗೆ/ವಿಧವೆಯರಿಗೆ/ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
3. ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಅಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 


4. ವಿಧವೆಯಾಗಿದ್ದರೆ ಅವರು ಗರಿಷ್ಟ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್‌ ದರ್ಜೆಗೆ ಕಡಿಮೆ ಇಲ್ಲದ 


ಕಂದಾಯ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
5; ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 


ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 


ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 


ಸಾಮಾನ್ಯ ಸೂಚನೆಗಳು:- 





1) 


2) 


3) 


4) 


5) 


6) 


7) 


ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗಧಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ ಕೈ 
ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗಧಿತ ಅರ್ಜಿ 
ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 








ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 
ಮಾಡತಕ್ಕದ್ದು. 


ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ 
ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ) ಲಗತ್ತೀಕರಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ 
ದಿನಾಂಕದ ಒಳಗೆ ಪಡೆದಿರಬೇಕು. 


ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 
ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 


ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 


ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 


ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಜನ್ಮ ದಿನಾಂಕ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 
ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


೧೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 





8) 


9) 


10) 


11) 


12) 


13) 


ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. ಇಲ್ಲವಾದಲ್ಲಿ 
ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ ಸ್ವ ವಿಳಾಸವಿರುವ ಲಕೋಟೆಯನು 


ಸ ಸಲ್ಲಿಸಬೇಕು ಸದರಿ ಲಕೋಟೆಯ ಮೇಲೆ ನೋಂದಾಯಿತ ಅಂಚೆಗೆ 
ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 





ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 
ನಮೂದಿಸತಕ್ಕದು. 


ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 


ಅಸಮರ್ಪಕ ಅಥವಾ ಅಪೂರ್ಣ ಅಂಚೆ ವಿಳಾಸದಿಂದ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ 
ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುದಿಲ್ಲ. 


ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಛೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ತೀಕರಿಸಲಾಗುವುದು. 


ನ್‌ 


14) ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ನಮೂನೆ-ಡಿ ಯಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು 


15) 


ಪ್ರಧಾನ ಜಿಲ್ಲಾ ಮತ್ತು 


ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, ಹಾಗೂ ಸಂದರ್ಶನಕ್ಕೆ ಅರ್ಹರಾದ ಪಕ್ಷದಲ್ಲಿ 
ಅಭ್ಯರ್ಥಿಯು ಅರ್ಜಿಯೊಂದಿಗೆ ಸಲ್ಲಿಸಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನೇ ಹಾಜರುಪಡಿಸತಕ್ಕದ್ದು. 


ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ:19.05.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ:115/ಸೇನನಿ/2005ರಲ್ಲಿ 
ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ನೆರಳಚ್ಚು 


ಪ್ರತಿಯನ್ನು ಸಲ್ಲಿಸತಕ್ಕದ್ದು. 


ಎಸ್‌.ಬಿ.ವಸ್ತಮಠ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ. 


ಅರ್ಜಿ ನಮೂನೆ 


ಸ್ರ ಸತ್ರ ನ್ಯಾಯಾಧೀಶರು, 


ಭಾವಚಿತ್ರ 


ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ - ಇವರಿಗೆ. 


ಮಾನೆ, 


$ 
ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ:5/2016 ದಿನಾಂಕ: 07.09.2016ರ ಪ್ರಕಾರ 
ಹುದ್ದೆಗೆ ನಾನು ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆಯನ್ನು ಬಯಸಿ ಈ ಮೂಲಕ ನನ್ನ ವಿವರಗಳೊಂದಿಗೆ 





ಅಭ್ಯರ್ಥಿಯ ಹೆಸರು 





2 | ತಂದೆಯ/ತಾಯಿಯ/ಗಂಡನ ಹೆಸರು 





3 | ಪೂರ್ಣ ವಿಳಾಸ 





4 | ವಯಸ್ಸು ಮತ್ತು ಜನ್ಮ ದಿನಾಂಕ 








5 | ಲಿಂಗ ಪುರುಷ/ಮಹಿಳೆ 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೫೧ 








6 ರಾಷ್ಟೀಯತೆ 
ಮತ 
ಜಾತಿ/ಉಪಜಾತಿ 


7 |ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿರುವುದರ ಬಗ್ಗೆ 
ನಮೂದಿಸುವುದು 


8 | ಯಾವ ಮೀಸಲಾತಿಯಡಿಯಲ್ಲಿ 


ನೇಮಕಾತಿ ಅಪೇಕ್ಷಿಸುವಿರಿ 9) 














9 ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :-(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು ಉತೀರ್ಣ ಹೊಂದಿದ 
ಣೌ ಗರಿಷ ಪಡೆದಿರುವ | ಶೇಕಡವಾರು 
ವರ್ಷ ಮತ್ತು ಆ 


ಅಂಕಗಳು ಅಂಕಗಳು ಅಂಕಗಳು 
ನೋಂದಣಿ ಸಂಖ್ಯೆ 





ಎ 7ನೇ ತರಗತಿ ಪರೀಕ್ಷೆ 














ಜಾತಿ/ಗ್ರಾಮೀಣ/ಮಾಜಿ ಸೈನಿಕ/ಅ೦ಗವಿಕಲ/ ವಿಧವೆ 
10 | ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ ಅಭ್ಯರ್ಥಿಗಳು 
ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ 





ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 2 (ನಿರಾಪೇಕ್ಷಣಾ 
ಪ್ರಮಾಣ ಪತ್ರ ಲಗತ್ತಿಸುವುದು) 


1] 





ಸ್ವ-ವಿಳಾಸದ ಲಕೋಟೆಯ ಮೇಲೆ ನೋಂದಾಯಿತ ಅಂಚೆಗೆ 
ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರುತ್ತೀರಾ? 


12 





13 | ಅರ್ಜಿ ಸಲ್ಲಿಸಲು ಇಚ್ಛೆ ಪಡುವ ಇತರೆ ಯಾವುದಾದರು 
ವಿವರಗಳು: 

















ಸೂಚನೆ:- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 


ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ಹಾಗೂ ಅಗತ್ಯ ಶಿಸ್ತಿನ ಕ್ರಮ ಎದುರಿಸಲು ನಾನು ಬದ್ಧನಾಗಿರುತ್ತೇನೆ/ ಬದ್ದಳಾಗಿರುತ್ತೇನೆ. ನಾನು 
ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿದ್ದೇನೆ/ಸಿದ್ದಳಿದ್ದೇನೆ. 





ಸ್ಪಳ: 
€ 
ದಿನಾಂಕ: ಅಭ್ಯರ್ಥಿಯ ಸಹಿ. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 

ಶ್ರೀ/ಶ್ರೀಮತಿ ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕ ರಿಂದ ರವರೆಗೆ ಸೇವೆ 
ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು ಹುದ್ದೆಗೆ ಅರ್ಜಿ ಸಲ್ಲಿಸಲು 
ಅನುಮತಿಯನ್ನು ನೀಡಲಾಗಿದೆ. 
ಸ್ಥಳ: ಪ್ರಾಧಿಕಾರದ ಸಹಿ 
೧೧-140 


50-10 


೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 


KARNATAKA STATE BOARD OF WAKFS 
‘Darul Awkaf’, # 6, Cunnigham Road, Bengaluru-560052 
CERTIFICATE OF REGISTRATION 
No. KTW/REG/48/BNU/2015-16, Dated : 07-06-2016. 


It is hereby Certified that the below mentioned Waof is registered with the Karnataka State Board of Auqaf under Section 36 of 
the Waof Act, 1995. 











51.110. of Name, Class & 

Kitabul Description of the Particulars of Waqf Properties Name ೦1 the Muthavalli 

Auqaf Waaf 
Al-Mubarak Masjid, Site No.5-measuring 98.08 sq.meters The Managing Committee of 
Arabic Madrasa & Site No.6-measuring 111.41 sq.meters represented by its President. 
English School, Site No.8-measuring 111.41 sq.meters 
Mubarak Mohalla, Site No.9-measuring 111.41 sq.meters 
Kempaiah Block, Site No.10-measuring 55.70 sq.meters 


J.C.Nagar, Bengaluru. Site No.11-measuring 156.32 sq.meters 

Situated at Kempaiah Block, J.C. Nagar,Bengaluru-6. 
Boundaries: 

East : Private Property. 

West : Road. 

North : Drain. 

South : Road. 

















This Certificate is issued under powers delegated vide order No. KBW/110/ADM/2005-06, dated 02-03-2006 of Karnataka State 
Board of Auqaf, Bengaluru. 


PD. 45 Addl. Chief Executive Officer, 
50-05 Karnataka State Board of Wakfs 
Bengaluru, 


ಕರ್ನಾಟಕ ಲೋಕ ಸೇವಾ ಆಯೋಗ “ಉದ್ಯೋಗ ಸೌಧ” ಬೆಂಗಳೂರು-560001 
ತಿದ್ದುಪಡಿ ಅಧಿಸೂಚನೆ 
ತಿದ್ದುಪಡಿ ಸಂಖ್ಯೆ:ಆರ್‌(2)438/2016-17/ಪಿಎಸ್‌ಸಿ, ದಿನಾಂಕ: 09-08-2016 
ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಪಿ 1 ಆರ್‌ಟಿಬಿ-2/2014, ದಿನಾಂಕ: 21-02-2015ರ ಅಧಿಸೂಚನೆಯ ಅನುಸೂಚಿಯಲ್ಲಿನ ಹುದ್ದೆಗಳ 
ಕ್ರಮ ಸಂಖ್ಯೆ 781-870ರಲ್ಲಿ ತೋರಿಸಲಾಗಿರುವ ಆಯುಷ್‌ ಇಲಾಖೆಯಲ್ಲಿನ ಶುಶ್ರೂಷಕರ 90 ಹುದ್ದೆಗಳ ಪೈಕಿ 46--08 ಹುದ್ದೆಗಳನ್ನು “ಉಳಿದ ಮೂಲ 
ವೃಂದದ ಹುದ್ದೆಗಳೆಂದು”, 32-04 ಹುದ್ದೆಗಳನ್ನು “ಹೈದರಾಬಾದ್‌-ಕರ್ನಾಟಕ ರಾಜ್ಯ ವ್ಯಾಪಿ ಸ್ಥಳೀಯ ವೃಂದದ ಹುದ್ದೆಗಳೆಂದು” ಓದಿಕೊಳ್ಳುವುದು. 


೧೯-133 ಕಾರ್ಯದರ್ಶಿ 
5೦. 25 ಕರ್ನಾಟಕ ಲೋಕ ಸೇವಾ ಆಯೋಗ, 
ಬೆಂಗಳೂರು 


IN THE COURT OF THE ADDL. CITY CIVIL JUDGE, MAYOHALL UNIT, 
AT BENGALURU [CCH - 22] 
P & S.C No.25024/2015, Hg Date : 07/10/2016 
PETITIONERS : 1. Mrs. Pratima Harendra Patel, aged about 56 years, 

W/o (Late) Harendra Kanti Bhai Patel. 

2. Master. Jai Harendra Patel , aged about 13 years, 
5/0 (Late) Harendra Kanti Bhai Patel, 
Since Minor, represented by his mother and Natural 
Guardian, Mrs. Pratima Harendra Patel. 
Both Residing at: No.84, KLY Co.operative Society, 
9" Main, 4" Cross, RPC Layout, Vijaynagar, 
Bengaluru - 560 104 


Vs. 


RESPONDENT : Nil 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೫೩ 





Notice is hereby given that a Petition has been made to this court for grant of a succession certificate under Section 372 & 276 of the 
Indian Succession Act to the Petitioners above in respect of the properties morefully described in the schedule below of the deceased 
Sri. Harendra Kanti Bhai Patel who died on 17/05/2014. 


Be it known that no Caveat has been entered and that the said Petition is posted for hearing on 07/10/2016 and all persons claiming to 
have any interest in the estate of the deceased may come and see the proceedings before the grant of succession certificate in favour 


of the Petitioners. 


SCHEDULE PROPERTY 
MUTUAL FUNDS 
















































































Name of the ತ ಎ 
Scheme Name Name of Investor Folio No. No. of Units 
Company 
Frankin Templeton | India High Growth Companies | Harendra Kanti Bhai Patel 12460210 2,933.99 
ICICI Prudential Dynamic Plan Harendra Kanti Bhai Patel 3504459/65 1,000 
Reliance Vision Fund Harendra Kanti Bhai Patel 41968436744 72 
Reliance Top 200 Harendra Kanti Bhai Patel 41445781735 2,933.99 
Reliance Equity Advantage Harendra Kanti Bhai Patel 41445781735 2,933.99 
Reliance Top 200 Retail Harendra Kanti Bhai Patel 41445776214 2,444.99 
(HUF) 
Frankin Templeton | India High Growth Companies | Harendra Kanti Bhai Patel 16445291 1,955.99 
(HUF) 
HDFC Premier Multi Cap Harendra Kanti Bhai Patel 2100902/63 2,933.99 
(HUF) 
Tata Equity Opportunities Harendra Kanti Bhai Patel 2766328/45 3,052.17 
(HUF) 
Tata Infrastructure Harendra Kanti Bhai Patel 576398/25 4,889.98 
(HUF) 
L&T Infrastructure Harendra Kanti Bhai Patel 2242104/24 2,500.00 
(HUF) 
ICICI Prudential Infrastructure Harendra Kanti Bhai Patel 1027580/17 1,955.99 
(HUF) 
Reliance Long Term Equity Harendra Kanti Bhai Patel 40533932635 4,000.00 
(HUF) 
Reliance Infrastructure - Retail Harendra Kanti Bhai Patel 405101493603/ 2,444.99 
(HUF) 
SBI Magnum Multi Cap Harendra Kanti Bhai Patel 5598834 2,500.00 
(HUF) 
SBI Magnum Mid Cap Harendra Kanti Bhai Patel 5106113 3,000.00 
(HUF) 
SBI Magnum Tax Gain Harendra Kanti Bhai Patel 10787786 829.21 
(HUF) 
SBI Magnum Tax Gain Harendra Kanti Bhai Patel 8780061 1,138.28 
(HUF) 
Reliance Infrastructure - Retail Harendra Kanti Bhai Patel 405101493603/ 2,444.99 
(HUF) 
Reliance Top 200 Retail Harendra Kanti Bhai Patel 41445776203 1,955.99 
and Jai Harendra Patel 


































































































೧೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 
Name of the ಲ | 
ಜಟ) Scheme Name Name of Investor Folio No. No. of Units 
Frankin Templeton | India High Growth Companies | Harendra Kanti Bhai Patel 16445904 1,955.99 
and Jai Harendra Patel 
Tata Infrastructure Fund - Plan A Harendra Kanti Bhai Patel 576470/03 5,213.49 
and Jai Harendra Patel 
SBI Mutual Fund SBI Magnum Tax Gain Harendra Kanti Bhai Patel 8808718 230.062 
Scheme 
BANK & OTHER INVESTMENT ACCOUNTS 
Name of 
SU os iil Asset Type Account Type Account Number ks Fs A 

Citibank Harendra Kanti Bank A/c SB A/c 5911188807 ಫ.4,02,663/- 
Bhai Patel 

Citibank Harendra Kanti Mutual Funds Investment A/c 3911188812 ಫ.1,17,183/- 
Bhai Patel 

Direct Harendra Kanti Mutual Funds 2 17,033/- 
Bhai Patel 

Citibank Harendra Kanti Bank A/c SB A/c 5912837809 ₹.4,00,938/- 
Bhai Patel (HUF) 

Citibank Harendra Kanti Mutual Funds Investment A/c 3912837857 ₹.86,611/- 
Bhai Patel (HUF) 

Direct Harendra Kanti Mutual Funds ₹.6,61,921/- 
Bhai Patel (HUF) 

Post Office Harendra Kanti PPF PPF 01P00901758 ₹.6,28,728/- 
Bhai Patel (HUF) 

Citibank Harendra Kanti Bank A/c SB A/c 5909288802 ₹.69,429/- 
Bhai Patel and 
Jai Harendra Patel 

Citibank Harendra Kanti Bhai Mutual Funds Investment A/c 3909288858 ₹78,114/- 
Patel and Jai Harendra 
Patel 

Direct Harendra Kanti Bhai Mutual Funds ¥.1,39,200/- 
Patel and Jai Harendra 
Patel 

Citibank M/s Elkay Enterprises Bank A/c Current A/c 512757804 .41,45,684/- 

Citibank M/s Elkay Enterprises Bank A/c RD A/c 333135 ₹.3,20,000/- 

Given under my hand and seal of this Court this the 30" day of August, 2016. 
P.D.46 BY ORDER OF THE COURT 
SC-05 ASST. REGISTRAR, 


CITY CIVIL COURT, MAYOHALL UNIT, BENGALURU. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೫೫ 





ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟ 


ಅಧಿಸೂಚನೆ ಸಂಖ್ಯೆ 01/2016 ದಿನಾಂಕಃ 01-09-2016 


ವಿಷಯ : ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ಆದೇಶ ಜಾರಿಕಾರರು ಮತ್ತು ಸಿಪಾಯಿ ಹುದ್ದೆಗಳಿಗೆ ನೇರ ನೇಮಕಾತಿ. 


ಉಲ್ಲೇಖ: 1) ಈ ನ್ಯಾಯಾಲಯದ ಕಚೇರಿ ಅಧಿಸೂಚನೆ ಸಂಖ್ಯೆ ಃ 02/2015, ದಿನಾಂಕಃ 07-09-2015. 
2) ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಃ ಲಾ.137.ಎಲ್‌ಸಿಇ/2014, ದಿನಾಂಕಃ 28-03-2016. 


3) ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ 
(ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ನಿಯಮ 1982. 

4) ಕರ್ನಾಟಕ ಅಧೀನ ನ್ಯಾಯಾಲಯ (ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ, 2007. 

5) ಈ ನ್ಯಾಯಾಲಯದ ಕಚೇರಿ ಟಿಪ್ಪಣಿ ದಿನಾಂಕಃ 01-09-2016. 


ಬಾಗಲಕೋಟ ಜಿಲ್ಲೆಯ ಅಧೀನ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಮತ್ತು ಹಿಂಬಾಕಿ ಉಳಿದ “ಶೀಘ್ರಲಿಪಿಗಾರರ, ಬೆರಳಚ್ಚುಗಾರರ, 
ಆದೇಶ ಜಾರಿಕಾರರ ಮತ್ತು ಸಿಪಾಯಿ” ಹುದ್ದೆಗಳಿಗಾಗಿ ನಿಗಧಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಎಲ್ಲ 
ಅಂಕಣಗಳನ್ನು ಭರ್ತಿ ಮಾಡಿ ಅರ್ಜಿಯ ಜೊತೆಗೆ ದಾಖಲಾತಿಗಳ ಸ್ವಯಂ ದೃಢೀಕೃತ ನಕಲುಗಳನ್ನು ಲಗತ್ತಿಸಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ 


ನ್ಯಾಯಾಧೀಶರು, ಬಾಗಲಕೋಟ, ಈ ವಿಳಾಸಕ್ಕೆ ನಿಗಧಿತ ಅವಧಿಯೊಳಗಾಗಿ ಸಲ್ಲಿಸತಕ್ಕದ್ದು. 


ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕಃ 03-10-2016. ಸಾಯಂಕಾಲ 05-00 ಗಂಟೆಯವರೆಗೆ 


ಈ ಅಧಿಸೂಚನೆಯ ಪ್ರತಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟದ ಅಂತರ್ಜಾಲ ತಾಣ 


www.ecourts.gov.in/bagalkot ರಲ್ಲಿ ಪಡೆಯಬಹುದು. 


1) ಶೀಘ್ರಲಿಪಿಗಾರರ ಹುದ್ದೆಗಳು - 11 





























ವರ್ಗೀಕರಣ 
ತ್ರ 
| ದೆ ವೆ ಶ್ರೇಣಿ DB” 
ಸ ಹುದ್ದೆ ಮತ್ತು ವೇತನ ಶ್ರೇ A ಬ ನ ಶ್ರ ಡಿಕ್ಕಿ 
ನ 4 % % ಸ kp: ಇ ೫ ೫ 
ಕ (ಕ್ಲಿ 1 ಇ (ಕ್ತಿ 
gE p) Bf ತ 4 
1 2 3 4 5 6 7 9 10 
ಸಾಮಾನ್ಯ ಅಭ್ಯರ್ಥಿ ದ Ls 1 ೭ ದ 1೫ 
ಪರಿಶಿಷ ಜಾತಿ ದ 2% ಡೆ Ix KN 
ಶೀಘಲಿಪಿಗಾರರು ಪವರ್ಗ-1 | § i y ಚೆ | 
1 14550 - 26700 11 
(ಇತರೆ ಭತ್ಯೆಗಳು) ಪ್ರವರ್ಗ-2ಎ ದ 14-1 3. Ix ಘೆ 3. 
ಪ್ರವರ್ಗ-2ಬಿ ಹ ಹ Ix ಕ _ 
ಒಟ್ಟು ದ 5 3 2 ಹಾ 1 






































* ಹಿ೦ಬಾಕಿ ಉಳಿದ ಹುದ್ದೆಗಳು 


೧೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 





2) ಬೆರಳಚ್ಚುಗಾರರ ಹುದ್ದೆಗಳು - 08 





















































































































































ವರ್ಗೀಕರಣ 
3 
K 
ಕ 3 a 
ಸ | ಹುದ್ದೆ ಮತ್ತು ವೇತನ ಶ್ರೇಣಿ 1 ನ ಕಿ ಇ ನ ಹ | 
ia | ಡ್ರ 1] 5 3 |B 
3 & ಶಿ 5: ತ್ತೆ ಈ 
1 2 3 4 5 6 7 8 9 10 
ಸಾಮಾನ್ಯ ಅಭ್ಯರ್ಥಿ 1 lx ದ Ix 1 — 
ಬೆರಳಚ್ಚುಗಾರರು ಪರಿಶಿಷ್ಟ ಜಾತಿ — 1 ೭ ಹ ತ ಟು 
1 11600-21000 08 ಪ್ರವರ್ಗ-2ಎ — lx — — 1 — 
(ಇತರೆ ಭತ್ಯೆಗಳು) ಪ್ರವರ್ಗ-2ಬಿ — 1 ದ ದ ದ ದ 
ಒಟ್ಟು 1 4 1 2 ತ 
* ಹಿ೦ಬಾಕಿ ಉಳಿದ ಹುದ್ದೆಗಳು 
3) ಆದೇಶ ಜಾರಿಕಾರರ ಹುದ್ದೆಗಳು - 04 
ವರ್ಗೀಕರಣ 
3 
K 
ಕ 83 ಇ 
ತೆಗ ತ್ನ್ನ [7] 
ಸ ಹುದ್ದೆ ಮತ್ತು ವೇತನ ಶ್ರೇಣಿ 8 ಸ ಶ್ರ ಜ್ಯ ಸ 42 bw 
ಸಂ. ಣಿ ಸು [51 K ಇ <8 
4 ೫ ಡ್ಡ RB 6 ಸ್ಪ ೩ 
"ಎ py B 
1 2 3 4 ವ 6 7 8 9 10 
ಸಾಮಾನ್ಯ ಅಭ್ಯರ್ಥಿ — 1 1 — — — 
ಆದೇಶ ಜಾರಿಕಾರರು 
ಪ್ರವರ್ಗ-3ಎ 1 ದ ದ | ಈ = 
1 11000-19000 04 
(ಇತರೆ ಭತ್ಯೆಗಳು) ಪ್ರವರ್ಗ-3ಬಿ 1 ಹ 3 A EB 
ಒಟ್ಟು 2 1 1 — — ಎ 
4) ಸಿಪಾಯಿ ಹುದ್ದೆಗಳು - 08 
ವರ್ಗೀಕರಣ 
3 
5 H 
ಕ 3 3» 
5 | ಹುದೆ ಮತ್ತು ವೇತನ ಶೇಣಿ ಗ ಇ | ಈ ಇ ಸ ಸ್‌ 
ಣ್‌ ಎ ಬಿ ಡ್‌ a B 
ಸಂ. 3 po) A 3 K 
8 ೫ 1 u 
| ₹ 9 ಕ್ಕ 5 
ಇತ್‌ 
0 
1 2 3 4 5 6 7 8 9 10 
ಸಾಮಾನ್ಯ ಅಭ್ಯರ್ಥಿ — 1 2 ದ — | 
ಪರಿಶಿಷ್ಟ ಜಾತಿ 1 — 1 ಈ ೭ ಟ್ರ 
ಸಿಪಾಯಿ 
ಪರಿಶಿಷ್ಟ ಪಂಗಡ | 3 | ಷೆ _ 
1 9600-14550 08 
(ಇತರೆ ಭತ್ಯೆಗಳು) ಪ್ರವರ್ಗ-2ಎ 1 ತ | | ತ 
ಪ್ರವರ್ಗ-3ಬಿ ದ 1 = = ಪ ದ 
ಒಟ್ಟು 2 3 2 — ಹ 1 



































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೫೭ 





2) ಕನಿಷ್ಟ ಶೈಕ್ಷಣಿಕ ವಿದ್ಯಾರ್ಹತೆ : 











| ಹುದ್ದೆ ಕನಿಷ್ಟ ಶೈಕ್ಷಣಿಕ ವಿದ್ಯಾರ್ಹತೆ 
1) ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
01 | ಶೀಘಲಿಪಿಗಾರ 2) ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸಲಾದ ಹಿರಿಯ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಹಾಗೂ ಹಿರಿಯ 
ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
1) ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
02 ಬೆರಳಚ್ಚುಗಾರ 2) ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸಲಾದ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ 


ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 





03 | ಆದೇಶ ಜಾರಿಕಾರರು | 1) ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 











1) ಏಳನೇ ತರಗತಿಯಲ್ಲಿ ಉತ್ತೀರ್ಣತೆ ಮತ್ತು 












































04 | ಸಿಪಾಯಿ 
2) ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. 
3) ವಯೋಮಿತಿ : 

ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಈ ಕೆಳಕಂಡ ವಯೋಮಿತಿಯನ್ನು ಹೊಂದಿರತಕ್ಕದ್ದು. 

ಕ್ರಮ 
ಅಭ್ಯರ್ಥಿಯ ಪ್ರವರ್ಗ ಕನಿಷ್ಠ ವಯೋಮಿತಿ ಗರಿಷ್ಠ ವಯೋಮಿತಿ 
ಸಂಖ್ಯೆ 

1 ಸಾಮಾನ್ಯ ವರ್ಗ 35 ವರ್ಷ 

2 ಪ್ರವರ್ಗ 2ಎ, 2ಬಿ, 3ಎ, 3ಬಿ 18 ವರ್ಷ 38 ವರ್ಷ 

3 ಪರಿಶಿಷ್ಟ ಜಾತಿ 8 ಪರಿಶಿಷ್ಟ ಪಂಗಡ 8 ಪ್ರವರ್ಗ-1 40 ವರ್ಷ 
ಸರಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲರಿಗೆ ನಿಯಮಗಳ ಅನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 

ನೀಡಲಾಗುವುದು. 
4) ಆಯ್ಕೆಯ ವಿಧಾನ : 

1. ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಲಿಪಿಕ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು 1982 
ಮತ್ತು ತಿದ್ದುಪಡಿ ನಿಯಮಗಳು 2007 ರಂತೆ ಮಾಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ನಿಯಮಗಳಂತೆ ಎರಡು ವರ್ಷಗಳ 
ಕಾಲ ಪರಿವೀಕ್ಷಣಾ ಅವಧಿಯನ್ನು ಪೂರೈಸಬೇಕಾಗುವುದು ಮತ್ತು ಕಾಲಕಾಲಕ್ಕೆ ನಿರ್ಧಿಷ್ಟ ಪಡಿಸಲಾಗುವ ವಿವಿಧ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕಾಗುವುದು. 

2) ಶೀಘ್ರಲಿಪಿಗಾರ ಹುದ್ದೆಗೆ ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 


ನೀಡಲಾಗುವುದು. ಅದನ್ನು ಲಿಪ್ಕಂತರಗೊಳಿಸಿ, ಬೆರಳಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶ ನೀಡಲಾಗುವುದು. ಇದಕ್ಕೆ 100 ಗರಿಷ್ಟ 


ಅಂಕಗಳನ್ನು ನಿಗಧಿಪಡಿಸಿದ್ದು, ಸಂದರ್ಶನಕ್ಕೆ ಅರ್ಹತೆ ಹೊಂದಲು ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುವುದು. ಅಭ್ಯರ್ಥಿಯು 


ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ, ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು, ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಮತ್ತು ಈ ಪ್ರಾಧಿಕಾರ ನಡೆಸಲಾದ ಶೀಘ್ರಲಿಪಿ 
ಹಾಗೂ ಬೆರಳಚ್ಚು ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಸರಾಸರಿ ಆಧಾರದ ಮೇಲೆ ಒಂದು ಹುದ್ದೆಗೆ 5 ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ 


ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 5 ಗುಣಗಳನ್ನು ನಿಗಧಿಪಡಿಸಲಾಗಿದೆ. ಅಭ್ಯರ್ಥಿಯು ಹುದ್ದೆಗೆ ನಿಗಧಿಪಡಿಸಲಾದ ಕನಿಷ್ಟ 


ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳು, ಈ ಪ್ರಾಧಿಕಾರವು ನಡೆಸಲಾದ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಯಲ್ಲಿ ಪಡೆದ 


ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಮಾಡಲಾಗುವುದು. 





೧೦೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 





3) 


4) 


5) 


ಬೆರಳಚ್ಚುಗಾರರ ಹುದ್ದೆಗಳಿಗೆ ಬೆರಳಚ್ಚು ಮಾಡಲು ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಇದಕ್ಕೆ 100 ಗರಿಷ್ಟ 
ಅಂಕಗಳನ್ನು ನಿಗಧಿಪಡಿಸಿದ್ದು, ಅರ್ಹತೆ ಹೊಂದಲು ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುವುದು. ಅಭ್ಯರ್ಥಿಯು ಎಸ್‌ಎಸ್‌ಎಲ್‌ಸಿ 
ಪರೀಕ್ಷೆಯಲ್ಲಿ, ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಗಳಲ್ಲಿ ಹಾಗೂ ಈ ಪ್ರಾಧಿಕಾರ ನೆಡಸಲಾದ ಬೆರಳಚ್ಚು ಪರೀಕ್ಷೆಗಳಲ್ಲಿ ಪಡೆದ 
ಅಂಕಗಳ ಸರಾಸರಿ ಆಧಾರದ ಮೇಲೆ ಒಂದು ಹುದ್ದೆಗೆ 5 ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 5 
ಗುಣಗಳನ್ನು ನಿಗಧಿಪಡಿಸಲಾಗಿದೆ. ಅಭ್ಯರ್ಥಿಯು ಹುದ್ದೆಗೆ ನಿಗಧಿಪಡಿಸಲಾದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಅ೦ಕಗಳು, ಈ ಪ್ರಾಧಿಕಾರವು 
ನಡೆಸಲಾದ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ 
ಅಭ್ಯರ್ಥಿಗಳನ್ನು ಆಯ್ಕೆಮಾಡಲಾಗುವುದು. 


ಆದೇಶ ಜಾರಿಕಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 25 ರಂತೆ 
ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಗುಣಗಳನ್ನು ನಿಗಧಿಪಡಿಸಲಾಗಿದೆ. ಸಂದರ್ಶನದಲ್ಲಿ ಪಡೆದ 
ಗುಣಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ಪಡೆದ ಅಂಕಗಳನ್ನು ಸಂದರ್ಶನಕ್ಕೆ 
ಕರೆಯಲು ಮಾತ್ರ ಪರಿಗಣಿಸಲಾಗುವುದು. 


ಸಿಪಾಯಿ ಹುದ್ದೆಗಳಿಗೆ ಅಭ್ಯರ್ಥಿಗಳು 7ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ರಂತೆ ಅಭ್ಯರ್ಥಿಗಳನ್ನು 
ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಗುಣಗಳನ್ನು ನಿಗಧಿಪಡಿಸಲಾಗಿದೆ. ಸಂದರ್ಶನದಲ್ಲಿ ಪಡೆದ ಗುಣಗಳ ಆಧಾರದ 
ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳು 7 ನೇ ತರಗತಿಯಲ್ಲಿ ಪಡೆದ ಅಂಕಗಳನ್ನು ಸಂದರ್ಶನಕ್ಕೆ ಕರೆಯಲು ಮಾತ್ರ 
ಪರಿಗಣಿಸಲಾಗುವುದು. 


5) ಸೂಚನೆಗಳು : 


D 


2) 


3) 


4) 


5) 


6) 


7) 


8) 


9) 


10) 


ಅಭ್ಯರ್ಥಿಗಳು ತಾವು ಯಾವ ಹುದ್ದೆಗೆ ಮತ್ತು ಯಾವ ಮೀಸಲಾತಿಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಲಕೋಟೆಯ 
ಮೇಲೆ ಹಾಗೂ ಅರ್ಜಿಯ ಮೇಲೆ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಬೇರೆ ಬೇರೆ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆಯಾಯ ಮೀಸಲಾತಿಯಡಿಯಲ್ಲಿ ಪ್ರತ್ಯೇಕ ಅರ್ಜಿಗಳನ್ನು 
ಸಲ್ಲಿಸತಕ್ಕದ್ದು. 
ದಾ ಎ 


ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 


ದು ರಬ 


oh 


ಸರಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಹಾಗೂ ಸೇವಾ ಪ್ರಮಾಣ 


ಗ್ರ ಲ 


ಪತ್ರವನ್ನು ಪಡೆದುಕೊಂಡು, ಅರ್ಜಿಯ ಜೊತೆಗೆ ಲಗತ್ತಿಸಿ ಆ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 


ದ ರಬ 


ಅಭ್ಯರ್ಥಿಗಳು ನಿರ್ಧಿಷ್ಟಪಡಿಸಿದ ಅರ್ಜಿ ನಮೂನೆಯಲ್ಲಿ ತಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ ಭಾವಚಿತ್ರವನ್ನು ಅ೦ಟಿಸಿ, ಅದರ ಜೊತೆಗೆ 
ಸ್ವ-ವಿಳಾಸವಿರುವ ಮತ್ತು 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿದ ಲಕೋಟೆಯೊಂದಿಗೆ ಸಲ್ಲಿಸತಕ್ಕದ್ದು. 


ಅಭ್ಯರ್ಥಿಗಳನ್ನು ನಿಗಧಿಪಡಿಸಿದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಗುಣಗಳ ಆಧಾರದ ಮೇಲೆ ಅರ್ಹತಾ ಪರೀಕ್ಷೆಗೆ ಕರೆಯಬೇಕಾಗಿರುವುದರಿಂದ, 
ಅವರು ನಿಗಧಿಪಡಿಸಿದ ಕನಿಷ್ಟ ವಿದ್ಯಾರ್ಹತೆಯನ್ನು ಹೊಂದಿದ ಬಗ್ಗೆ ಸ್ವಯಂ ದೃಢೀಕೃತ ಅಂಕಪಟ್ಟಿಗಳ ನಕಲುಗಳನ್ನು ಕಡ್ಡಾಯವಾಗಿ ಅರ್ಜಿಯ 
ಜೊತೆಗೆ ಲಗತ್ತಿಸತಕ್ಕದ್ದು. ಇಲ್ಲವಾದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಜನ್ಮ ದಿನಾಂಕವನ್ನು ದೃಢೀಕರಿಸಲು ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ದಾಖಲೆಯನ್ನು 
ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 

ಮಿಸಲಾತಿಯನ್ನು ಕೋರಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಸರಕಾರದಿಂದ ನಿಗಧಿಪಡಿಸಿದ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದ 
ಹಾಗೂ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ದಾಖಲೆಗಳನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 

ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿದ ವರ್ಗೀಕರಣಕ್ಕನುಸಾರವಾಗಿ ಅರ್ಹ ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 
ಲಭ್ಯವಾಗದಿದ್ದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗದ ಅರ್ಹ ಇತರ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು. 


ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನಕ್ಕಾಗಿ ಆಹ್ವಾನಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗತಕ್ಕದ್ದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೦೫೯ 





I) 


12) 


13) 


14) 


15) 


16) 


17) 


18) 


ಅಪೂರ್ಣ ಮತ್ತು ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲಾತಿಗಳನ್ನು ಲಗತ್ತಿಸಲಾರದ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ 
ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಅಭ್ಯರ್ಥಿಯು ಯಾವ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾನೆಯೋ, ಆ ಮೀಸಲಾತಿಗೆ ಪೂರಕವಾದ ಮ 
ಸ್ನಯಂ ದೃಢೀಕೃತ ಪ್ರತಿಗಳನ್ನು ಕಡ್ಡಾಯವಾಗಿ ಲಗತಿಸತಕ್ಷದು. ಒಂದು ವೇಳೆ ಲಗತಿಸದೇ ಇದ 
ವ ಲ ಲ ವು Ki ಡಿ ವಂ Ka) 5 ದ 


ಪರಿಗಣಿಸಲಾಗುವುದಿಲ್ಲ. 


ಸಕ್ಷಮ ಪ್ರಾಧಿಕಾರದಿಂದ ಪಡೆದ 
ಕ್ಷದಲ್ಲಿ ಅಂತಹ ಅರ್ಜಿಗಳನ್ನು 


[oY 


ತು 
ು 
ಪ 


ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ: 19-05-2005 ರ ಸರಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: 
ಸಿಆಸುಇ/15/ಸೇನೆನಿ/2005 ರಡಿಯಲ್ಲಿ ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 
ಪ್ರಮಾಣ ಪತ್ರವನ್ನು ಪಡೆದು, ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 


ಗ್ರಾಮೀಣ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರಕಾರಿ ಆದೇಶ ಸಂಖ್ಯೆ: ಸಿಆಸುಇ/98/ಸೇನೆನಿ/2005, ದಿನಾ೦ಕ: 10-08-2005 ರ ಪ್ರಕಾರ 
ನಿಗಧಿತ ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು ಮಾಡಿಸಿ, 
ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 


ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ನಮೂನೆ 1 ರಲ್ಲಿ 


ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರರವರಿ೦ದ ಪಡೆದ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಮತ್ತು ಪ್ರವರ್ಗ-೨ಬಿ ಕ್ಕೆ ಸೇರಿರುವ ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ಛಾಯಾ 
ಪ್ರತಿಗಳನ್ನು ಸಲ್ಲಿಸತಕ್ಕದ್ದು. 


ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಿರುವ ಹಾಗೂ ಅರ್ಜಿದಾರರಿಗೆ ಸಂಬಂಧಿಕರಲ್ಲದ ಇಬ್ಬರು ಗಣ್ಯ 
ವ್ಯಕ್ತಿಗಳು ನೀಡಿರುವ ನಡತೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 


ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಿರುವ ಹಾಗೂ ಅಭ್ಯರ್ಥಿಯು ಅಭ್ಯಸಿಸಿದ ಶಾಲೆ / ವಿದ್ಯಾಲಯದಿಂದ 
ಪಡೆದ ಒಂದು ನಡತೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 


ವಿಶೇಷ ಸೂಚನೆಗಳು : 


1) 


ಅರ್ಜಿಯೊಂದಿಗೆ ಲಗತ್ತಿಸಿರುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದು 
ಲಗತ್ತಿಸಿರಬೇಕು. ಇಲ್ಲವೇ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. 


2) ಯಾವುದೇ ಅಭ್ಯರ್ಥಿಯು ಸರ್ಕಾರಿ 8 ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿಕೆಯ ಬಗ್ಗೆ ಪ್ರಭಾವ ಬೀರಿದಲ್ಲಿ, ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

3) ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕವು ಸಾರ್ವಜನಿಕ ರಜೆ ಎಂದು ಘೋಷಿಸಿದ ಪಕ್ಷದಲ್ಲಿ ಮುಂದಿನ ಕಚೇರಿ ಕೆಲಸದ 
ದಿನ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಎಂದು ಪರಿಗಣಿಸಲಾಗುವುದು. 

4) ಯಾವುದೇ ಅಭ್ಯರ್ಥಿಗೆ ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯತಕ್ಕದ್ದು ಮತ್ತು ಆ ಬಗ್ಗೆ 
ಪ್ರತ್ಯೇಕವಾಗಿ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 

5) ನಿಗಧಿಪಡಿಸಿದ ಕೊನೆಯ ದಿನಾಂಕದ ನ೦ತರ ಬ೦ದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

6) ಅಭ್ಯರ್ಥಿಗಳು ಈ ನೇಮಕಾತಿ ಪ್ರಾಧಿಕಾರ (ಪ್ರಧಾನ ಜಿಲ್ಲಾ ನ್ಯಾಯಾಲಯ, ಬಾಗಲಕೋಟ) ನಿಗಧಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಮಾತ್ರ 
ಅರ್ಜಿಗಳನ್ನು, ಸಂಪೂರ್ಣವಾಗಿ ಓದಿ ತಿಳಿದುಕೊಂಡು ತಮ್ಮ ಸ್ವಂತ ಹಸ್ತಾಕ್ಷರಗಳಿಂದ ಎಲ್ಲ ಅಂಕಣಗಳನ್ನು ಸ್ಪಷ್ಟವಾಗಿ ಭರ್ತಿ ಮಾಡಿ 
ಸಲ್ಲಿಸತಕ್ಕದ್ದು. 

7) ನಿಗಧಿಪಡಿಸಿದ ಅರ್ಜಿಯ ಕೊನೆಗೆ ಅಭ್ಯರ್ಥಿಯು ಸಹಿ ಮಾಡದಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ಸ್ಥಳ ಃ ಬಾಗಲಕೋಟ. ಎಸ್‌. ಮಹಾಲಕ್ಕಿ ನೇರಳೆ 

ಥಿ ಬ್ರ 

ದಿನಾಂಕ ಃ 01-09-2016 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 


ಬಾಗಲಕೋಟ. 


೧೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 





ಅರ್ಜಿ ನಮೂನೆ 


ಬಾಗಲಕೋಟ ಜಿಲ್ಲೆಯ ನ್ಯಾಯಾಲಯದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರ / ಬೆರಳಚ್ಚುಗಾರ / ಆದೇಶ ಜಾರಿಕಾರರ / ಸಿಪಾಯಿ ಹುದ್ದೆಗೆ ಸಲ್ಲಿಸುವ ಅರ್ಜಿ 


ಐ 


(ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕ : 03-10-2016.) 


ಗೆ ಇತ್ತೀಚಿನ 
i ಪಾಸ್‌ಹೋರ್ಟ 
ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಅಳಿತೆಯ ಭಾವ 
ಚ ಚಿತ್ರವನ್ನು 
ಬಾಗಲಕೋಟ. ಅಂಟಿಸುವುದು 
ಮಾನ್ಯರೇ, 





ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಃ 01 / 2016 ದಿನಾಂಕ 8 01-09-2016 ರ ಪ್ರಕಟಣೆ ಮೇರೆಗೆ ನಾನು ಈ ಕೆಳಕಂಡ 
ಮಾಹಿತಿಗಳೊಂದಿಗೆ " __* ಹುದ್ದೆಗೆ ಹಾಗೂ “೫೫೫೫ ಮೀಸಲಾತಿ ಅಡಿಯಲ್ಲಿ ನನ್ನ 
ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





1) ಅಭ್ಯರ್ಥಿಯ ಪೂರ್ಣ ಹೆಸರು 


(ದಪ್ಪ ಅಕ್ಷರಗಳಲ್ಲಿ) 





2) ತಂದೆ ಗಂಡನ ಹೆಸರು 





3) | ತಾಯಿಯ ಹೆಸರು 





4) | ಸಂಪೂರ್ಣ ಅಂಚೆ ವಿಳಾಸ 





5) | ದೂರವಾಣಿ 8 ಮೊಬೈಲ್‌ ಸಂಖ್ಯೆ ಮತ್ತು ಇ-ಮೇಲ್‌ 


ವಿಳಾಸ $ 





6) | ಜನ್ಮ ದಿನಾಂಕ 8 


(ಸೂಕ್ತ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸುವುದು) 





7) | ವಯಸ್ಸು (ಅರ್ಜಿಯನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ ವರ್ಷಗಳು ತಿಂಗಳು ದಿನಗಳು 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು) 














8) | ಲಿಂಗ ಪುರುಷ ಮಹಿಳೆ 











9) | ರಾಷ್ಟೀಯತೆ 





10) | ಧರ್ಮ, ಜಾತಿ/ಉಪಜಾತಿ ಮತ್ತು ಪ್ರವರ್ಗ 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ 


೧೦೬೧ 








11) 


ವೈವಾಹಿಕ ಸ್ಲಿತಿ 
[a 


ವಿವಾಹಿತ 


ಅವಿವಾಹಿತ 











12) 


ವಿವಾಹಿತರಾಗಿದ್ದಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಂತ ಗಂಡಃ 
ಹೆಂಡತಿ ಇದ್ದಾರೆಯೇ? 





13) 


ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರಾ? 





14) 


ನೀವು ಸರಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರೂ 
ಸೇವೆಯಿಂದ ವಜಾ ಆಗಿದ್ದೀರಾ? ಅಥವಾ 


ತೆಗೆದುಹಾಕಲ್ಪಟ್ಟದ್ದೀರಾ? 





15) 


ನೀವು ಸರಕಾರಿ ಸೇವೆಯಲ್ಲಿ ಇದ್ದಲ್ಲಿ ಅದರ ವಿವರ 


(ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು) 





16) 


ಶೈಕ್ಷಣಿಕ ಎದ್ದಾರ್ಹತೆ 
el ಠಿ 


ಗರಿಷ್ಟ ಅಂಕಗಳು 


ಪಡೆದ ಅಂಕಗಳು 


ಶೇಕಡಾವಾರು 





1) | 7ನೇ ತರಗತಿ 





2) | ಎಸ್‌ಎಸ್‌ಎಲ್‌ಸಿ 





3) | ಹಿರಿಯ ಕನ್ನಡ ಶೀಘ್ರಲಿಪಿ 





4) | ಹಿರಿಯ ಆಂಗ್ಲ ಶೀಘ್ರಲಿಪಿ 





5) | ಹಿರಿಯ ಕನ್ನಡ ಬೆರಳಚ್ಚು 





6) | ಹಿರಿಯ ಆಂಗ್ಲ ಬೆರಳಚ್ಚು 














(ಸೂಕ್ತ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ 
ನಕಲುಗಳನ್ನು ಲಗತ್ತಿಸುವುದು) 





17 


ಹೆಚ್ಚಿನ ವಿದ್ಯಾರ್ಹತೆಗಳು 


(ಪ್ರಮಾಣ ಪತ್ರವನ್ನು ಲಗತ್ತಿಸುವುದು) 











18) 


ಯಾವ ಮಿಸಲಾತಿ ಅಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿರುತ್ತೀರಿ? 





19) 








ಹೆಚ್ಚಿನ ಸೇವಾ ಅನುಭವ ಇದ್ದಲ್ಲಿ ಅದರ ವಿವರ 
(ಪ್ರಮಾಣ ಪತ್ರ ಲಗತ್ತಿಸುವುದು) 














R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೫ 








20) | ಲಗತ್ತಿಸಿದ ದಾಖಲೆಗಳು 1) 
2) 
3) 
4) 
5) 
6) 
1) 
8) 
9) 


10) 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಮತ್ತು ಕಾನೂನಿನ ಅನುಸಾರ ನನ್ನ ಮೇಲೆ ಸೂಕ್ತ ಕ್ರಮವನ್ನು 
ಕೈಕೊಳ್ಳಬಹುದಾಗಿದೆ ಎಂದು ಈ ಮೂಲಕ ಘೋಷಿಸುತ್ತೇನೆ. 


ಸ್ಥಳ : 
€ 
ದಿನಾಂಕ : ಅಭ್ಯರ್ಥಿಯ ಸಹಿ 
ಸೂಚನೆ : ಅಭ್ಯರ್ಥಿಗಳು ಅರ್ಜಿಯ ಜೊತೆಗೆ 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿದ ಸ್ವವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 
೧.೧. 139 
50-10 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 


